ಕರ್ನಾಟಕ ವಿಧಾನ ಪರಿಷತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1254 
ಉತ್ತರಿಸಬೇಕಾದ ದಿನಾಂಕ : 21.12.2018. 
ಸದಸ್ಯರ. ಹೆಸರು : ಶ್ರೀ ಕೆ.ಟಿ. ಶ್ರೀಕಂಠೇಗೌಡ (ಪದವೀಧರರ ಕ್ಟೇತ್ರ) 
ಉತ್ತರಿಸುವ ಸಚಿವರು : ಮಾನ್ಯ ಉಪ ಮುಖ್ಯಮಂತ್ರಿಗಳು 

ಕಸ ಪ್ರಶ್ನೆ ಉತ್ತರ 

ಅ) ರಾಜ್ಯದ ಹೋಬಳಿ ಕೇಂದ್ರಗಳಲ್ಲಿ 
ಕ್ರೀಡಾಂಗಣ ಇಲ್ಲದಿರುವುದು ಸರ್ಕಾರದ! ಹೌದು. 
ಗಮನಕ್ಕೆ ಬಂದಿದೆಯೇ; 

ಆ) | ಬಂದದ್ದೆಲ್ಲಿ; ರಾಜ್ಯದ" ಎಲ್ಲಾ ಹೋಬಳಿ] ಪ್ರಸ್ತುತ ರಾಜ್ಯದ ಎಲ್ಲಾ ಜಿಲ್ಲಾ ಮತ್ತು "ತಾಲ್ಲೂಕು 
ಕೇಂದ್ರಗಳಲ್ಲಿ ಕ್ರೀಡಾಂಗಣವನ್ನು ನಿರ್ಮಿಸಲು | ಕೇಂದ್ರಗಳಲ್ಲಿ ಸುಸಜ್ಜಿತ ಕ್ರೀಡಾಂಗಣಗಳ ' ನಿರ್ಮಾಣ 
ಸರ್ಕಾರ ಕೈಗೊಂಡ ಕ್ರಮಗಳೇನು; ಹಾಗೂ ಅಭಿವೃದ್ಧಿಗೆ ಒತ್ತು “ ನೀಡಲಾಗಿದೆ. ಎಲ್ಲಾ 

- ಜಿಲ್ಲೆಗಳು ಹಾಗೂ ತಾಲ್ಲೂಕು ಕೇಂದ್ರಗಳಲ್ಲಿ ಸುಸಜ್ಜಿತ 
ಕ್ರೇಡಾಂಗಣಗಳನ್ನು ನಿರ್ಮಾಣ ಮಾಡಿದ ನಂತರ 
ಹಂತ-ಹಂತವಾಗಿ ಅನುದಾನದ ಲಭ್ಯತೆ ಆಧರಿಸಿ, 
ಹೋಬಳಿ " ಮಟ್ಟಿದ ಕ್ರೀಡಾಂಗಣಗಳ ನಿರ್ಮಾಣವನ್ನು 
ಕೈಗೆತ್ತಿಕೊಳ್ಳಲಾಗುವುದು. 

ಇ) | ಯಾವಾಗ ನಿರ್ಮಿಸಲಾಗುವುದು? (ವಿವರ 


ನೀಡುವುದು) 


ಅನ್ವಯಿಸುವುದಿಲ್ಲ . 


ಸಂಖ್ಯೆ: ಯುಸೇಜಇ 98 ಯುಸೇಭಾ 2018. 


